ಕರ್ನಾಟಿಕ ವಿಧಾನ ಪರಿಷತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯ  : 119 


ಸದಸ್ಯರ ಹೆಸರು : ಶ್ರೀ ಎನ್‌, ಅಪ್ಪಾಜಿ ಗೌಡ (ಸ್ಥಳೀಯ ಸಂಸ್ಥೆಗಳ ಕ್ಷಿತ್ರ ) 


ಉತ್ತರಿಸಬೇಕಾದ ದಿನಾಂಕ : 20-12-2018 


ಉತ್ತರಿಸುವ ಸಚಿವರು : ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ವಿಕಲಚೇತನರ 
ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಹಾಗೂ ಕನ್ನಡ 
ಮತ್ತು ಸಂಸ್ಕೃತಿ ಸಚಿವರು 


SS 


ಪ್ರಶ್ನೆ 


ಉತ್ತರ 


ಕಳೆದ 3 ವರ್ಷಗಳಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖಾ | ಕಳೆದ ಮೂರು ವರ್ಷಗಳಲ್ಲಿ ಕನ್ನಡ ಮತ್ತು ಸಂಸ್ಕೃತಿ 


ವತಿಯಿಂದ ಯಾವ ಯಾಪ ಸಂಘ-ಸಂಸ್ಥೆಗಳಿಗೆ ಎಷ್ಟು | ಇಲಾಖೆಯ ಸಾಮಾನ್ಯ ಧನಸಹಾಯ ಯೋಜನೆಯಡಿ 


ಅನುದಾನ ಮಂಜೂರು ಮಾಡಲಾಗಿದೆ? (ಅನುದಾನ | ಸಂಸ್ಥೆಗಳಿಗೆ ಅನುದಾನ ಮಂಜೂರು ಮಾಡಿರುವ ಸಂಸ್ಥೆಗಳ 


ಮಂಜೂರು ಮಾಡಲು ಶಿಫಾರಸ್ಸು ಮಾಡಿರುವವರ ಮಾಹಿತಿ | ವಿವರವನ್ನು ಅನುಬಂಧದಲ್ಲಿ ಲಗತ್ತಿಸಿದೆ, 


ನೀಡುವುದು) . ಕಳೆದ 3 ವರ್ಷಗಳಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ 
ಗಿರಿಜನ ಉಪಯೋಜನೆಯಡಿ ಸಂಘ 
ಸಂಸ್ಥೆಗಳಿಗೆ ಅನುದಾನ ಮಂಜೂರು ಮಾಡಿರುವ 
ವಿವರವನ್ನು ಅನುಬಂಧ - । ರಲ್ಲಿ ನೀಡಲಾಗಿದೆ. 


ವಿಶೇಷ ಘಟಕ ಮತ್ತು 


ಇಲಾಖೆ ವತಿಯಿಂದ ಸಂಘ-ಸಂಸ್ಥೆಗಳಿಗೆ ಅನುದಾನ | ಸರ್ಕಾರದ ಆದೇಶ ಸಂಖ್ಯೆ; ಕಸಂವಾ 25 ಕಸಧ 


ಮಂಜೂರು ಮಾಡಲು ಇರುವ ನಿಯಮಗಳೇನು? ದಿನಾಂಕುಂ3.07.2017ರಲ್ಲಿ ಸಂಘ ಸಂಸ್ಥೆಗಳಿಗೆ ಅನುದಾನ 
ಮಂಜೂರು ಮಾಡಲು ಇರುವ ಮಾರ್ಗಸೂಚಿಯನ್ನು 
ಹೊರಡಿಸಲಾಗಿದೆ. (ಪ್ರತಿಯನ್ನು ಅನುಬಂಧ - 2 
ನೀಡಲಾಗಿದೆ) 


ಸದರಿ ನಿಯಮಾಳಿಗಳನ್ನು ಪಾಲಿಸದಿರುವ ಸಂಘ-ಸಂಸ್ಥೆಗಳಿಗೆ | ಸರ್ಕಾರದ ನಿಯಮಾವಳಿಗಳನ್ನು ಪಾಲಿಸದೆ ಇರುವ ಯಾವುದೇ 


ಅನುದಾನ ಮಂಜೂರು ಮಾಡಿರುವುದು ಸರ್ಕಾರದ ಗಮನಕ್ಕೆ | ಸಂಘ ಸಂಸ್ಥೆಗಳಿಗೆ ಅನುದಾನ ಮಂಜೂರು ಮಾಡಿರುವುದಿಲ್ಲ, 


ಬಂದಿದಿಯೇ? ಹಾಗಿದ್ದಲ್ಲಿ ನಿಯಮಾವಳಿಗಳನ್ನು ಪಾಲಿಸದೆ 
ಅನುದಾನ ಪಡೆದಿರುವ ಸಂಘ-ಸಂಸ್ಥೆಗಳು ಯಾವುವು 
ಪಡೆದಿರುವ ಅನುದಾನ ಎಷ್ಟು? (ಕಳೆದ 3 ವರ್ಷಗಳ 
ಸಂಪೂರ್ಣ ವಿವರ ನೀಡುವುದು) 


ಈ ಪ್ರಕರಣದಲ್ಲಿ ಸರ್ಕಾರ ಕೈಗೊಂಡಿರುವ ಷಾ ಇದನ 


ನಿಯಮಾವಳಿಗಳನ್ನು ಪಾಲಿಸದಿರುವ ಸಂಘ-ಸಂಸ್ಥೆಗಳಿಗೆ 
ಅನುದಾನ ಮಂಜೂರು ಮಾಡಿದ ಅಧಿಕಾರಿಗಳ ವಿರುದ್ಧ 


ಕೈಗೊಂಡ ಕ್ರಮಗಳೇನು? 


ಸಂಖ್ಯೆ: ಕಸೆಂವಾ 66 ಕವಿಸ 2018 


Wo 


(ಡಾ. ಹಿಯಮಾಲ) 


ಮಹಿಳಾ ಮತ್ತು ಮ ಅಭಿವೃದ್ಧಿ, ವಿಕಲಚೇತನರ 
ಮತ್ತು ಹಿರಿಯ ನಾಗಕ್ಗಿಕರ ಸಬಲೀಕರಣ ಹಾಗೂ 


ಕನ್ನಡ ಮತ್ತು ಸಂಸ್ಕೃತಿ ಸಚಿವರು. 


pep 
ಸಂಸ್ಥೆಗಳ 


